ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ' ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


: 1255 
: 21.12.2018. 
2 ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) 


: ಮಾನ್ಯ ಉಪ ಮುಖ್ಯಮಂತ್ರಿಗಳು 


ಕಸ ಪ್ರಕ್ನ ಉತ್ತರ 

©) [ಮಂಡ್ಯ ನಗರದಲ್ಲಿ ನಿರ್ಮಾಣವಾಗುತ್ತಿರುವ ಮಂಡ್ಯ ನಗರದಲ್ಲಿ ನಿರ್ಮಾಣಗೊಂಡಿರುವ ಒಳಾಂಗಣ 
ಒಳಾಂಗಣ ಕ್ರೀಡಾಂಗಣದ ಅಂದಾಜು | ಕ್ರೀಡಾಂಗಣದ ಕಾಮಗಾರಿಗಳನ್ನು ವಿವಿಧ ಹಂತಗಳಲ್ಲಿ 
ಮೊತ್ತ ಎಷ್ಟು; ಕೈಗೊಳ್ಳಲಾಗಿದ್ದು, ಒಟ್ಟು ಅಂದಾಜು ವೆಚ್ಚ ರೂ.320.00 

ಲಕ್ಸ್‌ ಆಗಿರುತ್ತದೆ. ' 

ಆ) | ಟೆಂಡರ್‌ನ್ನು ಯಾವಾಗ  ಕರೆಯಲಾನಡೆ. ಮಂಡ್ಯ ನಗರದ ಒಳಾಂಗಣ ಕ್ರೀಡಾಂಗಣದ ನಿರ್ಮಾಣಕ್ಕೆ 
ಟೆಂಡರ್‌ ಪಡೆದ ಗುತ್ತಿಗೆದಾರರು ಯಾರು; | ಟಿಂಡರ್‌ ಆಹ್ವಾನಿಸಲಾಗಿರುವುದಿಲ್ಲ. ನಿರ್ಮಾಣ 

ಸಂಸ್ಥೆಯಾದ ನಿರ್ಮಿತಿ ಕೇಂದ್ರ, ಮಂಡ್ಯ ಈ ಸಂಸ್ಥೆಯು 
ಈ ಕಾಮಗಾರಿಯನ್ನು ನಿರ್ವಹಿಸುತ್ತಿದೆ. 

ಇ) |ಈ ಕಾಮಗಾರಿ` ಆರಂಭವಾದ ದನಾಂಕ ನನಾ 10-07-2009 ರಂದು ಕಾಮಗಾರಿಯನ್ನು 
ಯಾವುದು; } .] ಆರಂಭಿಸಲಾಗಿದೆ. 

ಈ) |ಈ ಕ್ರೇಡಾಂಗಣಬ್‌ ಕಾಮಗಾರಿಯ] 
ಮಂದಗತಿಯಲ್ಲಿ ನಡೆಯುತ್ತಿರುವುದು ಹೌದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ' 

ಉ) | ಬಂದಿದ್ದಲ್ಲಿ, 'ತೈರಿತವಾನಿ ಕಾಮಗಾರಿಯನ್ನು | ಮಂಡ್ಯ ರಡ ಒಳಾಂಗಣ ಕ್ರೇಡಾಂಗಣದ 
ಪೂರ್ಣಗೊಳಿಸಲು ' ಸರ್ಕಾರ ಕೈಗೊಂಡ ಕಾಮಗಾರಿಂಯು ಪೂರ್ಣಗೊಂಡಿದ್ದು, ದಿನಾಂಕ: 
ಕ್ರಮಗಳೇನು; 12-03-2018 ರಂದು ಉಬ್ಭಾಟಿಸೆಯಾಗಿರುತ್ತದೆ. 
: ಪ್ರಸ್ತುತ ಒಳಾಂಗಣ ಕ್ರೀಡಾಂಗಣದ ನೆಲಹಾಸು 

ಅಳವಡಿಸುವ ಕಾಮಗಾರಿಯು ಅಂತಿಮ ಹಂತದಲ್ಲಿದ್ದು, 
ಶೀಘದಲ್ಲಿ ಶ್ರೇಡಾಪಟುಗಳ ಬಳಕೆಗೆ 
ಮುಕ್ತಗೊಳಿಸಲಾಗುವುದು. 

ಊ) | ಯಾವಾಗ ಕಾಮಗಾರಿಯನ್ನು | ಒಳಾಂಗಣ ಕ್ರೀಡಾಂಗಣದ ನರ್ಮಾನ ಇಾಮನಾಕ 
ಪೂರ್ಣಗೊಳಿಸಲಾಗುವುದು? ಪೂರ್ಣಗೊಂಡಿದ್ದು, ಒಂದು ತಿಂಗಳ ಒಳಗೆ ಮರದ 

ನೆಲಹಾಷು: ಕಾಮಗಾರಿಯನ್ನು ಪೂರ್ಣಗೊಳಿಸಿ, 
ಕ್ರೀಡಾಪಟುಗಳು ಮತ್ತು ಸಾರ್ವಜನಿಕರ ಬಳಕೆಗೆ 
ಮುಕ್ತೆಗೊಳಿಸಲಾಗುವುದು. 


ಸಂಖ್ಯೆ: ಯುಸೇಜ 99 ಯುಸೇಭಾ 2018. 


